ಕರ್ನಾಟಕ ವಿಧಾನ ಪರಿಷತ್ತು 


145 ನೇ ಅಧಿವೇಶನ 2021 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


: 279 
: ಶ್ರೀ. ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಸ್‌ 


ಉತ್ತರಿಸುವ ದಿನಾಂಕ 15-12-2021 
ಉತ್ತರಿಸುವ ಸಚಿವರು ಮಾನ್ಯ ಲೋಕೋಪಯೋಗಿ ಸಚಿವರು 
ಪತ್ನೆ ಉತ್ತರ 


ಇ) 


ರಾಜ್ಯದಲ್ಲಿ `ಕಳೆದ್‌3 "ವರ್ಷಗಳಲ್ಲಿ `' ಮಂಜೂರಾದ 
ಕಿರು ಹಾಗೂ ಬೃಹತ್‌ ಸೇತುವೆಗಳ ಸಂಖ್ಯೆ ಎಷ್ಟು 
ಅವುಗಳಲ್ಲಿ ಎಷ್ಟು ಸೇತುವೆಗಳು ಪೂರ್ಣಗೊಂಡಿವೆ; 
ಬಾಕಿ ಇರುವ ಸೇತುವೆಗಳ ಸಂಖ್ಯೆ ಎಷ್ಟು 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


2018-79, 209-20 ಮೆತ್ತ 2020-77ರ ಸಾಲಿನಲ್ಲಿ 


ರಾಜ್ಯದಲ್ಲಿ 
ಒಟ್ಟು 565 ಸೇತುವೆಗಳನ್ನು ಕೈಗೊಳ್ಳಲಾಗಿದ್ದು, ಇವುಗಳಲ್ಲಿ 484 ಕಿರು 
ಸೇತುವೆಗಳು ಹಾಗೂ 81 ಬೃಹತ್‌ ಸೇತುವೆಗಳು ಇರುತ್ತವೆ. ಇದರಲ್ಲಿ 
227 ಸೇತುವೆಗಳು ಪೂರ್ಣಗೊಂಡಿರುತ್ತವೆ. 


ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


7 ಕಮೀ`ಡೊರದ್‌ ದಾರಿಯನ್ನು `ಕೌವಲ"2 
ಕಿಮೀ ಗೆ ಕಡಿಮೆಗೊಳಿಸುವ ಕುಂದಾಪುರ- 
ಗಂಗೊಳ್ಳಿ ಸೇತುವೆ ರಚನೆಯ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ; ಇದ್ದಲ್ಲಿ, ಸೇತುವೆಯ ಅಂದಾಜು 
ವೆಚ್ಚವೆಷ್ಟು ಯಾವ ಕಾಲಮಿತಿಯಲ್ಲಿ ಸೇತುವೆ 
ಪೂರ್ಣಗೊಳಿಸಲಾಗುವುದು; 


ಉಡುಪಿ ಜಿಲ್ಲೆ, ಕುಂದಾ ತಾಲ್ಲೂಕಿ 
ಸೇತುವೆ ಕಾಮಗಾರಿಯನ್ನು ರೂ.120.00 
ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡುವ 
ಪರಿಶೀಲನೆಯಲ್ಲಿರುತ್ತದೆ. 


ಕುಂದಾಪುರ-ಗಂ ಳ್ಳಿ 
ಕೋಟಿಗಳ ರೇಖಾ 
ಪ್ರಸ್ತಾವನೆಯು 


ಕುಂದಾಪುರ `ತಾಲ್ಲೂಕನ'`'ವಾರಾಹಿ`ನದಿಗ"ಸ್‌ಡ 
ಎಂಬಲ್ಲಿ ಸೇತುವೆ ರಚನೆಯು ಯಾವ ಹಂತದಲ್ಲಿದೆ; 
ಮತ್ತು ಯಾವ ಯೋಜನೆಯಡಿ 
ಮಂಜೂರಾಗಿರುತ್ತದೆ; ಈ ಕಾಮಗಾರಿಯ 
ಅಂದಾಜು ಮೊತ್ತವೆಷ್ಟು ಈ ಕಾಮಗಾರಿಯನ್ನು 
ಯಾವಾಗ ಪ್ರಾರಂಭಿಸಲಾಗುವುದು; (ಆದೇಶದ 
ಪ್ರತಿಯನ್ನು ಒದಗಿಸುವುದು) 


ಈ) 


ಕುಂದಾಪುರ ``ತಾಲ್ಲೂಕಿನ್‌ "ವಾರಾಹಿ ನದಿ 
ಕಂಡ್ಲೂರಿನಲ್ಲಿ ನಿರ್ಮಿಸಲಾದ ರಾಜ್ಯ ಹೆದ್ದಾರಿಯಲ್ಲಿನ 
ಸೇತುವೆಯು ಶಿಧಿಲಾವಸ್ಥೆಯನ್ನು ತಲುಪಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹೌದಾದರೆ, 
ಸೇತುವೆಯ ಪುನರ್‌ ನಿರ್ಮಾಣದ ಬಗ್ಗೆ ಸರ್ಕಾರದ 
ಕ್ರಮವೇನು? 


ಕುಂದಾಪುರ`ತಾಲ್ಲೂಕನ ವಾರಾಹಿ `'ನದೆಗ"ಸ್‌ಡ್‌`ಎಂಬಳ್ಲಿ ಸೇ 
ರಚನೆಯು ಲೆಕ್ಕಶೀರ್ಷಿಕೆ 5054-NABARD RIDF - XXVII 


(Bridges) ಯೋಜನೆಯಡಿ ರೂ.1650.00 ಲಕ್ಷಗಳ ಪ್ರಸ್ತಾವನೆಯು 
ಪರಿಶೀಲನೆಯಲ್ಲಿದೆ. 


PRAMC ವತಿಯಿಂದ ಗುರುತಿಸಲ್ಪಟ್ಟಿರುವ 43 ಬೃಹತ್‌ ಸೇತುವೆಗಳ 
ದುರಸ್ತಿ/ಪುನಶ್ಚೇತನ ಕಾಮಗಾರಿಗಳ ಪಟ್ಟಿಯಲ್ಲಿ ಉಡುಪಿ ಜಿಲ್ಲೆ 
ಕುಂದಾಪುರ ತಾಲ್ಲೂಕಿನ, ವಾರಾಹಿ ನದಿಗೆ ಕಂಡ್ಲೂರಿನ ಹತ್ತಿರ ರಾಜ್ಯ 


ಹೆದ್ದಾರಿ-52 ರ ಸರಪಳಿ 78.50 ಕಿಮೀ ಯಲ್ಲಿ ಸೇತುವೆ 
ದುರಸ್ತಿ/ಪುನಶ್ನೇತನ/ನಿರ್ಮಾಣ ಕಾಮಗಾರಿ ಕೈಗೊಳ್ಳಲು ಶಿಫಾರಸ್ಸು 
ಮಾಡಲಾಗಿದೆ. 

ಸದರಿ ಸೇತುವೆಯ ದುರಸ್ತಿ/ಪುನಶ್ನೇತನ/ಪುನರ್‌ ನಿರ್ಮಾಣ 


ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಕೆ.ಆರ್‌.ಡಿ.ಸಿ.ಎಲ್‌ ವತಿಯಿಂದ 
ಎಂಪ್ಯಾನಲ್‌ ಆಗಿರುವ  ಸಮಾಲೋಚಕರಾದ ಮೆಃ ಬಾದ್ಯ 
ಎಂಜಿನಿಯರಂಗ್‌ ಸರ್ಲೀಸಸ್‌ ಪ್ರೆ 4 ಲಿಮಿಟೆಡ್‌ ರವರಿಗೆ ಸೇತುವೆ 
ಅನುಷ್ಠಾನಕ್ಕೆ ಅಗತ್ಯವಾಗಿರುವ ವಿಸ್ತ ತಾ ಯೋಜನಾ ವರದಿ 
ತೆಯಾರಿಸಲು ದಿನಾಂಕ: 28-04-2021 ರಲ್ಲಿ ವಹಿಸಲಾಗಿರುತ್ತದೆ. 


ಸಂಖ್ಯೆ ಲೋಇ E-355 ಇಎಪಿ 2021 


(೩.ಸಿ. ಪಾಟೀಲ್‌) 
ಲೋಕೋಪಯೋಗಿ ಸಚಿವರು 


ಪೂರ್ಣಗೊಂಡ 
ಕಾಮಗಾರಿಗಳ 
ಸಂಖ್ಯೆ 


ಕಿರು ಸೇತುವೆಗಳ 
ಸಂಖ್ಯೆ 
EE, 
SSS. 
SRE. 


ಅನುಬಂಧ 


ಬೃಹತ್‌ ಸೇತುವೆಗಳ 


ಚ” 


[(] 
R 


ಸಂಖ್ಯೆ 


ಬೃಹತ್‌ ಸೇತುವೆಗಳ 


'ಬುರ್ಗಿ 


ಪ 8, 
8 |g [& p [2 ಪ gy [3 ಡು 6 [8 2 2 | Cy 
fo 2 3 0 3 ೪ ) a 
F € 3 Rn | Q [3 8 3 £ © 
£ ವಿ 3 


ski 
REREEEKERREF] 


ರು 


ಯಾದ 


ಹಾವೇರಿ 


wg fF 


